ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1541(1879) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 

ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ವಿಷಯ: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಆಸ್ತಿಗಳ ಬಗ್ಗೆ 
(ಅ) ಬೃಹತ್‌ ಬೆಂಗಳೂರು ನಗರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ವ್ಯಾಪ್ಲಿಗೆ 
ಸೇರಿದ ಆಸ್ತಿಗಳ ಸಂಖ್ಯೆ ಎಷ್ಟು; ಹಾಗೂ ಅವು ಯಾವುವು; (ಬಿವರವಾಗಿ ವಾರ್ಡ್‌ವಾರು 
ಮಾಹಿತಿ ಕೊಡುವುದು) 


(ಆ) ಸದರಿ ಆಸ್ತಿಗಳು ಇಲಾಖೆಯ ಅಧೀನದಲ್ಲಿವೆಯೇ ಅಥವಾ ಖಾಸಗೀಯವರ 
ಅಧೀನದಲ್ಲಿವೆಯೇ; ಅಥವಾ ಒತ್ತುವರಿಯಾಗಿವೆಯೇ ; (ವಿವರವಾಗಿ ಮಾಹಿತಿ ಕೊಡುವುದು) 


(ಇ) ಈ ಆಸ್ಲಿಗಳನ್ನು ಸಂರಕ್ಷಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು? (ವಿವರವಾದ 
ಮಾಹಿತಿ ಕೊಡುವುದು) 


